ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾ೦ಕ: 25-03-2021 ಪ್ರಶ್ನೆ ಸಂಖ್ಯೆ: 1804 (2094) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಸವರಾಜ ಪಾಟೀಲ್‌ ಇಟಿಗಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಟೆಂಡರ್‌ ಕುರಿತು 
(ಅ) ರ.K.P.., ಯೋಜನೆಯಲ್ಲಿ 1 ಕೋಟಿ, 2 ಕೋಟಿಗಳ ಟೆಂಡರ್‌ನ್ನು ಒಟ್ಟು ಸೇರಿಸಿ ಪ್ಯಾಕೇಜ್‌ 
ಮಾಡಿ 50ರಿಂದ 100 ಕೋಟಿವರೆಗೆ ಒಂದೇ ಟೆಂಡರ್‌ ಮಾಡಿ ಕೆಲವೇ ಕೆಲವು ಗುತ್ತಿಗೆದಾರರಿಗೆ 
ಅಮುಕೂಲ ಆಗುವ ರೀತಿಯಲ್ಲಿ ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದರೆ, ಅವರುಗಳ ವಿರುದ್ದ ತೆಗೆದುಕೊಂಡ ಕ್ರಮಗಳೇನು? 


